ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ ಪಟ್ಟಿ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ಕೊಡಗು ಜಿಲ್ಲೆಯಲ್ಲಿ ಕಳೆದ ವರ್ಷ ಸಂಭವಿಸಿದ ಪ್ರಕೃತಿ ವಿಕೋಪದಿಂದ ಹಾಳಾಗಿರುವ ಲೋಕೋಪಯೋಗಿ ರಸ್ತೆಗಳ ದುರಸ್ತಿ 
ಕುರಿತು 


ಶ್ರೀಮತಿ ಎಸ್‌. ವೀಣಾ ಅಚ್ಚ ಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) - 
69 (567) ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕೊಡಗು ಜಿಲ್ಲೆಯಲ್ಲಿ ಕಳೆದ ವರ್ಷ ಸಂಭವಿಸಿದ ಪ್ರಕೃತಿ ವಿಕೋಪದಿಂದ ಬಹತೇಕ ಲೋಕೋಪಯೋಗಿ ರಸ್ತೆಗಳು 
ಹಾಳಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ಬಂದಿದ್ದಲ್ಲಿ, ಸದರಿ ರಸ್ತೆಗಳ ದುರಸ್ತಿಗೆ ಸರ್ಕಾರ ಅಂದಾಜಿಸಿರುವ ಮೊತ್ತವೆಷ್ಟು; (ರಸ್ತೆವಾರು ಪ್ರತ್ಯೇಕ ವಿವರ ನೀಡುವುದು) 


(ಇ) 2018-19ನೇ ಸಾಲಿನಲ್ಲಿ ಸದರಿ ಅಂದಾಜು ಪ್ರಕಾರ ಕೈಗೊಂಡಿರುವ ಕಾಮಗಾರಿಗಳು ಯಾವುವು ; (ವಿನಿಯೋಗಿಸಿದ 
ಅನುದಾನ ಹಾಗೂ ಪ್ರತಿ ಕಾಮಗಾರಿಯ ಪ್ರಗತಿಯ ಹಂತದ ಸಂಪೂರ್ಣ ವಿವರ ನೀಡುವುದು) 


(ಈ) 2019-20ನೇ ಸಾಲಿನಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ಯಾವುವು ? (ಪ್ರತಿ ಕಾಮಗಾರಿಯ ಅಂದಾಜು ಮೊತ್ತ 
ವಿನಿಯೋಗಿಸಿದ ಮೊತ್ತ ಹಾಗೂ ಕಾಮಗಾರಿಯ ಪ್ರಗತಿಯ ಹಂತದ ಸಂಪೂರ್ಣ ವಿವರ ನೀಡುವುದು) 


